ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ : 12 ನೇ ಮಾರ್ಚ್‌, 2020 


ಸಮಗ್ರ ಚಲನಚಿತ್ರ ನೀತಿ ಅನುಷ್ಠಾನದ ಕುರಿತು 


ಡಾ।| ಜಯಮಾಲ ರಾಮಚಂದ್ರ (ನಾಮನಿರ್ದೇಶನ ಹೊಂದಿದವರು) :- 

738 (1016) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 
(ಅ) ಕನ್ನಡ ಚಿತ್ರರಂಗದ ಸಮಗ ಚಲನಚಿತ್ರ ನೀತಿ ವರದಿ ಸರ್ಕಾರಕ್ಕೆ ನೀಡಲಾಗಿದೆಯೇ ; 
(ಆ) ಈ ವರದಿಯ ಸಮಗ್ರ ನೀತಿಯನ್ನು ಅನುಷ್ಠಾನಕ್ಕೆ ತರಲಾಗಿದೆಯೇ; 


(ಇ) 1975ರ ನಂತರ ಹೊಸ ಬಡಾವಣೆಗಳಲ್ಲಿ ಚಿತ್ರಮಂದಿರ ನಿರ್ಮಾಣಕ್ಕೆ ನಿವೇಶನಗಳನ್ನು ಹಂಚಿಕೆ 
ಮಾಡಲಾಗಿದೆಯೇ ; ಹಾಗಿದ್ದಲ್ಲಿ ವಿವರ ನೀಡುವುದು; 


(ಈ) ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ವಸತಿ ಬಡಾವಣೆಗಳಲ್ಲಿ ಚಿತ್ರಮಂದಿರ 
ನಿರ್ಮಾಣಗೊಳ್ಳಲು ಸರ್ಕಾರ ಚಿ೦ತಿಸಿದೆಯೇ ; ಚಿ೦ತಿಸಿದ್ದಲ್ಲಿ, (cಂmಗೀcil 20೧) ಎ೦ಬ ಪದವನ್ನು 
ವಿನಾಯಿತಿ ನೀಡಿ, ಚಿತ್ರಮಂದಿರ ನಿರ್ಮಾಣವಾಗಲು ಸರ್ಕಾರ ಯೋಚಿಸಿದೆಯೇ? 


